ಸದನದಲ್ಲಿ ಉತ್ತರಿಸುವ ಪ್ರಶ್ನೆ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಸೋಮವಾರ, ದಿನಾಂಕ: 15ನೇ ಜುಲೈ, 2019 
ಟೆಂಡರ್‌ ನಿಯಮಾವಳಿಗಳನ್ನು ಪಾಲಿಸದಿರುವ ಬಗ್ಗೆ 
ಡಾ: ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ) - 
13 (83) ಸಮಾಜ ಕಲ್ಯಾಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರುವ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘಕ್ಕೆ 2017-18ನೇ ಸಾಲಿನ 
ಕಟ್ಟಡ ಹಾಗೂ ಮೂಲ ಸೌಲಭ್ಯಗಳಿಗೆ ಮೀಸಲಿಟ್ಟ ಯೋಜನಾ ಮೊತ್ತವೆಷ್ಟು ; 


(ಆ) ಜನವರಿ-2018 ರಿಂದ ಮಾರ್ಚ್‌-2018ರೊಳಗೆ ಈ ಸಂಘದಲ್ಲಿ ರೂ. 2176.00 ಕೋಟಿ ಮೊತ್ತಕ್ಕೆ ಟೆಂಡರ್‌ ಕರೆದು 
ಕಾರ್ಯಾದೇಶ ಕೊಟ್ಟಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಇ) ಬಂದಿದ್ದಲ್ಲಿ, ಟೆಂಡರ ಮೊತ್ತವೆಷ್ಟು ; (ಟೆಂಡರ್ದಾರರ ಹೆಸರು, ಟೆಂಡರ್‌, ಕಾರ್ಯಾದೇಶ ನೀಡಿದ ದಿನಾಂಕ ನೀಡುವುದು) 


(ಈ) ಮೇಲ್ಕಂಡ ಸಂಘದಲ್ಲಿ ಟೆಂಡರ್‌ ನಿಯಮಾವಳಿಗಳಿಗೆ ತಿದ್ದುಪಡಿ ಮಾಡಿ, ನಿಯಮಾವಳಿಗಳನ್ನು ಪಾಲಿಸದೆ ಮನಬಂದಂತೆ 
ಭ್ರಷ್ನಾಚಾರವೆಸಗಿ ಸಂಘಕ್ಕೆ ನೂರಾರು ಕೋಟಿಗಳಷ್ಟು ನಷ್ಟು ಉಂಟು ಮಾಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಉ) ಬಂದಿದ್ದಲ್ಲಿ, ಈ ಸಂಬಂದ ಕೈಗೊಂಡ ಕ್ರಮಗಳೇನು ? (ಮಾಹಿತಿ ನೀಡುವುದು) 


